ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 17 (58) 
ಸದಸ್ಯರ ಹೆಸರು : ಶ್ರೀ ಚಿದಾನಂದ್‌ ಎಂ. ಗೌಡ (ಪದವೀಧರ ಕ್ಲೇತ್ರದಿಂದ) 
ಉತ್ತರಿಸಬೇಕಾದ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
s.T ಪ್ರಶ್ನೆ ಉತ್ತರ 
| ಸಂ 
'ಅ. | ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ | ಸರ್ಕಾರಿ ಪ್ರಾಧಮಿಕ ಕಾಲಗಳಲ್ಲಿ ಬಾ ಇರುವ 
ಖಾಲಿಯಿರುವ ದೈಹಿಕ ಶಿಕ್ಷಣ ಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಮತ್ತು 
ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ | ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ 
ಕೈಗೊಂಡಿರುವ ಕ್ರಮಗಳೇನು; ಶಿಕ್ಷಣ ಶಿಕ್ಷಕರ ಹುದ್ಮೆಗಳನ್ನು ಭರ್ತಿ ಮಾಡಲು 
ಆರ್ಥಿಕ ಇಲಾಖೆಯೊಂದಿಗೆ 
ಸಮಾಲೋಚಿಸಲಾಗುತ್ತಿದೆ.. 
ಆ. | ಎಷ್ಟು ಹುದ್ಮೆಗಳ ಭರ್ತಿಗೆ | ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 


ಕ್ರಮಕೈಗೊಳ್ಳಲಾಗಿದೆ: ಈ ಪ್ರಕ್ರಿಯೆ ಯಾವ 
ಹಂತದಲ್ಲಿದೆ? (ಮಾಹಿತಿ ನೀಡುವುದು) 


ಸಂಖ್ಯೆ: ಇಪಿ 49 ಪಿಎ೦ಎ 2021 


2120 ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ 
ಮಾಡಲು ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 
ಖಾಲಿ ಇರುವ 41 ದೈಹಿಕ ಶಿಕ್ಷಣ ಶಿಕ್ಷಕರ ವೃಂದದ 
ಹುದ್ದೆಗಳ ಪೈಕಿ ಬಡಿಗೆ ಕಾಯ್ಕಿರಿಸಿದ 110 
ಹುದ್ದೆಗಳನ್ನು ಹೊರತುಪಡಿಸಿ, ಉಳಿದ 331 
ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯೊಂದಿಗೆ 
ಸಮಾಲೋಚಿಸಲಾಗುತ್ತಿದೆ. 


ಚ್‌ 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


